ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 19 ನೇ ಮಾರ್ಚ್‌, 2020 


ಬಿಡಿಎ ನಿವೃತ್ತ ಅಧಿಕಾರಿ/ನೌಕರರನ್ನು ಸೇವೆಯಲ್ಲಿ ಮುಂದುವರೆಸಿರುವ ಬಗ್ಗೆ 
ಶ್ರೀ ಶರಣಪ್ಪ ಮಟ್ಟೂರ (ಶಿಕ್ಷಕರ ಕ್ಲೇತು)- 
192 (1470) ಮಾನ್ಯ ಮುಖ್ಯಮಂತಿಗಳು ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಒಟ್ಟು ಅಧಿಕಾರಿ/ನೌಕರರು 
ಎಷ್ಟು ; 


(ಆ) ಇವರುಗಳಲ್ಲಿ ಪ್ರಾಧಿಕಾರದ ಅಧಿಕಾರಿ/ನೌಕರರೆಷ್ಟು ಮತ್ತು ಎರವಲು ಸೇವೆ/ಓಓಡಿ ಮೇಲೆ ಕರ್ತವ್ಯ 
ನಿರ್ವಹಿಸುತ್ತಿರುವ ಅಧಿಕಾರಿ ನೌಕರರೆಷ್ಟು ; ಹೆಸರು, ಇಲಾಖೆವಾರು ಮಾಹಿತಿ ನೀಡುವುದು; ಇವರಲ್ಲಿ 
ಒಂದಕ್ಕಿಂತ ಹೆಚ್ಚು ಬಾರಿ ಪ್ರಾಧಿಕಾರಕ್ಕೆ ಬಂದವರ ಮಾಹಿತಿ ನೀಡುವುದು; 


(ಇ) ಪ್ರಾಧಿಕಾರದಲ್ಲಿ ಗುತ್ತಿಗೆ/ ಹೊರಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ 
ಅಧಿಕಾರಿ/ನೌಕರರೆಷ್ಟು ; 


(ಈ) ಪ್ರಾಧಿಕಾರದಿಂದ ನಿವೃತ್ತಿ ಹೊಂದಿದ ಅಧಿಕಾರಿ/ನೌಕರರನ್ನು ಮುಂದುವರೆಸಿರುವುದು ನಿಜವೇ ; 
ಇದ್ದಲ್ಲಿ, ಯಾವ್ಯಾವ ದಿನಾಂಕದಂದು ನಿವೃತ್ತಿ ಹೊಂದಿದವರನ್ನು ಯಾವ ದಿನಾಂಕದಿಂದ 
ಮುಂದುವರೆಸಲಾಗಿದೆ; ಮಾಹಿತಿ ನೀಡುವುದು; 


(ಉ) ಬಿವೃತ್ತರನ್ನು ಮುಂದುವರೆಸಿರುವುದು ಸರ್ಕಾರದ ಆದೇಶದ ವಿರುದ್ದವಾಗಿಲ್ಲವೇ; ನಿವೃತ್ತರಿಂದಾಗುವ 
ಅಚಾತುರ್ಯ ಅಥವಾ ಬೇಜವಾಬ್ದಾರಿತನಗಳಿಗೆ ಹೇಗೆ ಜವಾಬ್ದಾರಿ ನಿಗಧಿಗೊಳಿಸಲು ಸಾಧ್ಯ ; (ಮಾಹಿತಿ 
ನೀಡುವುದು) 


(ಊ) ಇಂತಹವುಗಳನ್ನು ತಪ್ಪಿಸಿ ಅನೇಕ ವರ್ಷಗಳಿಂದ ಅನುಕಂಪದ ಆಧಾರದ ಮೇಲೆ ಉದ್ಯೋಗ 
ಬಯಸಿ ಅರ್ಜಿ ಸಲ್ಲಿಸಿದವರನ್ನು ಪರಿಗಣಿಸಲು ಸರ್ಕಾರಕ್ಕೆ ಇರುವ ತೊಂದರೆಗಳೇನು ; ಈ ಬಗ್ಗೆ 
ಕೈಗೊಳ್ಳವ ಶ್ರಮಗಳೇಮು? 


